ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 331 
ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾ೦ಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


(ಅ) ರಾಜ್ಯದಲ್ಲಿ ಅಕಾಲಿಕ ಮಳೆ ಮತ್ತು 
ಅತಿವೃಷ್ಣಿಯ ಪ್ರವಾಹದಿಂದ ರೈತರ ಬೆಳೆ 
ನಾಶವಾಗುತ್ತಿದ್ದು, ರೈತರು ದಿಕ್ಕು ಕಾಣದೇ 
ಕಂಗಾಲಾಗುತ್ತಿರುವ ವಿಚಾರ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ರೈತರ 


ಬೆಳೆಹಾನಿ ಸಮೀಕ್ಷೆ ನಡೆಸಲು ಮತ್ತು 
ನಲುಗಿದ ರೈತರಿಗೆ ಸೂಕ್ತ ಪರಿಹಾರ 
ಒದಗಿಸಲು ಸರ್ಕಾರ ತೆಗೆದುಕೊಂಡ 


ಕ್ರಮಗಳೇನು; (ವಿವರ ಒದಗಿಸುವುದು) 


ಕಂದಾಯ, ಕೃಷಿ ಹಾಗೂ ತೋಟಗಾರಿಗೆ ಇಲಾಖೆಯ ಜಂಟಿ 
ತಂಡದ ವತಿಯಿಂದ ನಡೆಸಲಾದ ಜಂಟಿ ಸರ್ವೆ 
ವರದಿಯನುಸಾರ ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಯ 
ಮಾಹಿತಿಯನ್ನು ದಾಖಲಿಸಲಾಗುತ್ತದೆ. ತದ ನಂತರ 
ಸರ್ಕಾರದ ಅನುಮತಿ ಮೇರೆಗೆ ಜಂಟಿ ಸರ್ವೆ 
ಮಾಹಿತಿಯನುಸಾರ ಮಾಹಿತಿಯನ್ನು ಪರಿಹಾರ ತಂತ್ರಾಂಶದ 
ಮೂಲಕ ದಾಖಲಿಸಿ ಇನ್‌ಪುಟ್‌ ಸಬ್ಬಿಡಿ ಮೊತ್ತವನ್ನು 
ನೇರವಾಗಿ ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಜಮೆ 
ಮಾಡಲಾಗುತ್ತದೆ. 


(ಆ) ರಾಜ್ಯದಲ್ಲಿ ಭಾರಿ ಮಳೆ ಮತ್ತು 
ಪ್ರವಾಹದಿಂದ ಎಷ್ಟು ಹೆಕ್ಟೇರ್‌ ಪ್ರದೇಶವು 
ಹಾನಿಗೊಳಗಾಗಿದೆ ಮತ್ತು ಯಾವ ಬೆಳೆಗಳು 
ಎಷ್ಟೆಷ್ಟು ಪ್ರಮಾಣದಲ್ಲಿ ನಷ್ಠವಾಗಿವೆ; 
(ಜಿಲ್ಲಾವಾರು ವಿವರ ಒದಗಿಸುವುದು) 


ಪ್ರಸಕ್ತ ಸಾಲಿನ ಜುಲೈ-ನವೆಂಬರ್‌ ವರೆಗೆ ಉಂಟಾದ 
ಅತಿವೃಷ್ಟಿ/ಪ್ರವಾಹದಿಂದ 125479527 ಹೆಕ್ಟೇರ್‌ ಬೆಳೆ 
ಹಾನಿಯಾಗಿದೆ. ಜಿಲ್ಲಾವಾರು ವಿವರ ಅನುಬಂಧದಲ್ಲಿ 
ಒದಗಿಸಿದೆ. 


(ಇ) ಬೆಳೆಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು 
ಪ್ರವಾಹದಿಂದ ಎಷ್ಟು ಹೆಕ್ಟೇರ್‌ ಪ್ರದೇಶವು 
ಹಾನಿಗೊಳಗಾಗಿದೆ ಮತ್ತು ಯಾವ ಬೆಳೆಗಳು 
ಎಷ್ಟೆಷ್ಟು ಪ್ರಮಾಣ ನಷ್ಟಪಾಗಿವೆ; 
(ತಾಲೂಕುವಾರು ವಿವರ ಒದಗಿಸುವುದು) 


ಚೆಳಗಾವಿ ಜಿಲ್ಲೆಯಲ್ಲಿ ಜುಲೈ-ಆಗಸ್ಟ್‌ ಮಾಹೆಯಲ್ಲಿ 
119928.40 ಹೆಕ್ಟೇರ್‌ ಹಾಗೂ ಅಕ್ಕೋಬರ್‌-ನವೆ೦ಬರ್‌ 
ಮಾಹೆಯಲ್ಲಿ 30635.90 ಹೆಕ್ಟೇರ್‌ ಬೆಳೆ ಹಾನಿಯಾಗಿದೆ. 
(ವಿವರ ಅನುಬಂಧ-1 & 2 ರಲ್ಲಿಒದಗಿಸಿದೆ). 


(ಈ) ಯಾವ ಯಾವ ಬೆಳೆಗೆ ಎಷ್ಟೆಷ್ಟು 
ಪರಿಹಾರ ನಿಗಧಿಪಡಿಸಲಾಗಿದೆ; ಯಾವ 
ಕಾಲಮಿತಿಯಲ್ಲಿ ನಷ್ಠಕ್ಕೊಳಗಾದ ರೈತರಿಗೆ 
ಸೂಕ ಪರಿಹಾರ ಒದಗಿಸಲಾಗುವುದು; 
ಪರಿಹಾರ ನೀಡಿದ್ದರೆ, ಯಾವಾಗ ಎಷ್ಟೆಷ್ಟು 
ಪರಿಹಾರ ನೀಡಲಾಗಿದೆ? (ತಾಲ್ಲೂಕುವಾರು 
ವಿವರ ಒದಗಿಸುವುದು) 


ಕೇಂದ್ರ ಸರ್ಕಾರದ $೦ಔ೯/NDRF ಮಾರ್ಗಸೂಚಿಯನ್ವಯ 
ಪ್ರಕೃತಿ ವಿಕೊಪದಿಂದ ಉಂಟಾದ ಬೆಳೆ ಹಾನಿಗೆ, ಇನ್‌ಪುಟ್‌ 
ಸಬ್ಸಿಡಿಯನ್ನು ಪ್ರತಿ ಫಲಾನಿಭವಿಗಳಿಗೆ ಗರಿಷ್ಟ 2 ಹೆಕ್ಟೇರ್‌ಗೆ 
ಸೀಮಿತಗೊಳಿಸಿ ಈ ಕೆಳಕಂಡ ದರದಲ್ಲಿ ಪಾವತಿಸಲಾಗುತ್ತದೆ: 


ಮಳೆಯಾಶ್ರಿತ Ja | 
| ನೀರಾವರಿ ರೂ.13,500/- | 
ಬಹುವಾರ್ಷಿಕ | ರೂ.18,000/- | 


ಬೆಳೆ ಹಾನಿ ವಿವರಗಳನ್ನು ಪರಿಹಾರ ತಂತ್ರಾಂಶದಲ್ಲಿ 
ದಿನಾ೦ಕ:07.12.2021ರೊಳಗೆ ದಾಖಲಿಸಲು ಕಾಲಮಿತಿ 
ನಿಗಧಿಪಡಿಸಲಾಗಿದೆ. ದಾಖಲಿಸಿದ ತಕ್ಷಣ ರೈತರ ಬ್ಯಾಂಕ್‌ 
ಖಾತೆಗೆ ಇನ್‌ಪುಟ್‌ ಸಬ್ಬಿಡಿ ಹಣ ನೇರವಾಗಿ ಜಮೆಯಾಗುತ್ತದೆ. 
ಈವರೆಗೂ ಬೆಳಗಾವಿ ಜಿಲ್ಲೆಯಲ್ಲಿ 78567 ರೈತರ ಬ್ಯಾಂಕ್‌ 


ಕಂಇ 535 ಟಎನ್‌ಆರ್‌ 2021 


ಖಾತೆಗೆ ರೂ.7267.22ಲಕ್ಷಗಳನ್ನು ಜಮೆಯಾಗಿದೆ. 
A 
ಹರ್‌ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


ಚುಕ್ಕಿ ನುನುೂಲದ ಪಿಸ ಸಂಬೇ:-331 ತೆ ಅನುಬಂಣೆ. 


Districtwise details of estimated loss and relief claimed due to flood during 2021 


Area affected Relief 
(in ha) Claimed 


589. 
—[Ramanagars | 4202400 32988] 2889] 406) 
— Hasan | ——S9seeso) T1038] 6608] 98400] [00 110950] 136.87] 
—avadasii | aes8so) sss] S38] 23900 120) on) 131s/f 13721 
[—[chikabalapurs | S326 52338] a8] 1953) [oa 74833] 85.70) 
—o[bagalkote | 475100 3612] 5018] 595.00) 
1245.27 53.30 
—[eadae | assoesoy sess 3474] 78900] 
—o[Uttara Kenneda | 4007 376) 385] 198100) 5.65 
—olManiys | ~~] oof 066] 553 [oo ss6] 1787] 
[—11[Dakshina Kannada | 30900) 52] 046 143 
0.07 
70829| 318000[ — i987] 286 M577] S048 Oss] 151573] 19245 
1623[ 160200 —2765| 635 12549] 1195] oss] 309s] 3490 
s18[ 147000 284721 Sse 7320) 05] 6467] 8928 
— loo 3a — 3 ssl sss] sos] ol ses] 31s] 014 521.28 
soeol 704] — Toso oo sn oN sz as os] 724) 8640) 

leiov Tez 200 7625 Seso) io os] 2330] 2256] 016 

19 347] 03 36s] 74] ooo 457] 5864 
[——oldui | 20952] 319 0241 CO SET NT ES ES NS SD 
998.81 sie ssl ask sal 37] 03] 110500] 10782) 
| ___ 22[Haveri 3763.00 7402 2112 8620 4525 039] 2220] 11763 
23 492] 1359 
—alkodgu | —ossios| esse] 276 2750 3s os] 1997 9267 
— meee —se al — sop ef aos as Ta os ss 1631 
—caneamen TUBA Rael ss Bs 0 
5865.49 728] oss 26] 307] 897 0.16 90.27 
— lsc —T— oss sl sl iss ss) iso es] 002, 548.59 
353.74 s3[— 2s 01] zou) 21s] os] 6264) 5865 

30[Vijayapura —oo oo — ssf sl ol os oo 96] 1843) 

31 197 197 359} 17 011 
1 [fora [125479527] 1104179] 111184 690.08] 170.73 6556. 


ಕ್ವ ಗುಡಿ ಸುದ್ದಿ ಬಿಂಳ್ಳುಿ? ಪತ) ಪ್ರ ಅವತಿ ಟಾ ಧ. 
Annexure SC 


Estimated loss to Agriculture/Sericulture/Piantation Crops affected due to floods ( Area in Hectares ) 


District 
Estimated loss to Horticulture /Plantation Crops affected due to floods ( Area in Hectares ) 

su No| Talk | Gauwa| Lime| Papaya | °°! | Pr Banana | Tomato na chitty| Onion | carrot | Cucumber! [Cabbage fe] ಹ al ke ಸಾ Toa | OS 
1 Athani 30 [0 20 | 0 | 25 25 | S535 [) [) 0 0 30 [) 1085 | 1725 
2 Kagawad 5 0 | 30 | 0 | 50 35 35 s 0 | 0 [0 55 0 | 0 330 828 
3 Bailhogal 0 0 0 0 0 |06 50 0 so | is [0 0 le 0 228 380 
4 Kittur 0 0 0 0 [) 8 0 1 7 4 0 0 CTS i 30 50 
5 ooo To Tole [2 0 300 |0| 0 0 |4| 896 
6 [) [) [ [NN [) 0 [) [) [) 0 [92 3 

7 [) [) [) 00 [ [) [) [) [) [) 

3 0 0 0 0 | 10 10 12 10 [) 3 0 

9 0 0 0 | 0 |0|10| 10 15 10 0 

10 | 0 9% | 20 | 

11 CET ee 21 [) - [ 0 | 0/90 

12 bag [) [) [) 0 |0| 124 0 0 [) [16 | 0 |0| 

13 | Ramdurg [) 2 15 [NN SOE EN 0 | 20 | 0 6 0 | 0 g 13: 

14 | Saundatti 0 0 0 0 [|0| 0| 35 | 0 | 20 | 0 0 0 [iso [) 

Total 35 2 75 [14 | 2 11796] 4084 944 [2446] 902 68 6 0 173 55 274 [sie 0 275 25 [2246] 41 33 
[ Annexure SD 
Cropwise Details of Agriculture Crops Inundated/affected due to floods during Kharif 2021 ( Area in Hectares 


4ತುಕೆ ಗುರುತಿಲ್ಲದ ಪ್ರುಸ್ನೆ ಸಂಖ್ನೇ:- 331 ಅನುಬಂಣ- 2 


Cropwise Details of Agriculture Crops Inundated/affected due to floods during Flood/ Heavy Rainfall 2021 ( Area in Hectares }) (Preliminary Estimation) 


| 
Bahan TdT 
a 


180. 


12 aiteg 
5 [hands — 


Estimated loss to Agriculture/Sericulture/Plantation Crops affected due to Flood/ Heavy Rainfall ( Area in Hectares 


| 1 | Athani | 3000 BONO ES EN ON — 10 |] 0 | 301200 
2 Regal | Ooo 10 | 0 | 4570 | 
a kir | 0 [0] 0 [32] 0|90| 0.2 TT 
5 engi ooo neo 0 | 27 |0| 980 
Ce [Chikkodi | 0 |0| 0 |0|] 0|90| [0 | 0 | 0 | 0 |0|] 000 
ime THs 
“$ | Gokik | 205| 0 |] | 0 | 0 | 2050 
9 mage T 3 Tol ool ooo Too oo To ToT oo] so] 
often To Too [soa 028 oA TET 28 To 42 32} 80.60 
HT Shane Too 0 0 [0 | 90 0 |0| 0 0 | 0 | 0 —— 0.00 
15 0 0 0 0 0 0 0 0 0 0 1.6 16.60 
Ramdurg | 289 | 08 0 0 0 0 0 0 0 0 0 0 0 0 29.70 
14 | Saundatti 2 0 30 0 0 0 0 65 1 6 0 0 0 0 0 104.00 
Total |35064| 0.8 30 85 1.6 44 1 97.8 1 30 82 3.4 0.8 54.27 3.4 | 3828.07 


